ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 12-03-2021 ಪ್ರಶ್ನೆ ಸಂಖ್ಯೆ: 899(1139) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತರಿಸುವ ಸಚಿವರು: ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ವಿಷಯ: ಪಂಚಾಯತ್‌ ಅಭಿವೃದ್ದಿ ಅಧಿಕಾರಿಗಳ ಜ್ಯೀಷ್ಠತಾ ಪಟ್ಟಿ ಕುರಿತು 


(ಅ) ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯಲ್ಲಿ ಪ್ರಸ್ತುತ ಪಂಚಾಯತಿ 
ಅಭಿವೃದ್ಧಿ ಅಧಿಕಾರಿಗಳ ಜ್ಯೀಷ್ಠತಾ ಪಟ್ಟಿಯಲ್ಲಿರುವ ಗೊಂದಲ ಕುರಿತು ಸರ್ಕಾರದ 
ನಿಲುವೇನು ; (ವಿವರ ನೀಡುವುದು) 


(ಆ) ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಮೂಲ ಜ್ಯೇಷ್ಠತಾ ಪಟ್ಟಿಯಲ್ಲಿ 
ಗೊಂದಲವಿದ್ದರೂ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಬಡಿ ನೀಡಲಾಗಿದೆಯೇ ; 
(ವಿವರ ನೀಡುವುದು) ನಿಯಮ 32ರ ಮೇರೆಗೆ ನೀಡಲಾಗಿರುವುದು ಎಷ್ಟು ; (ವಿವರ 
ನೀಡುವುದು) 


(ಇ) ಸರ್ಕಾರದ ಇತರೆ ಇಲಾಖೆಯಡಿಯಲ್ಲಿ ಜ್ಯೀಷ್ಠತಾ ಪಟ್ಟಿಯಲ್ಲಿ ಗೊಂದಲವಿರುವ 
ಕಾರಣದಿಂದ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಆಡಳಿತ ಮತ್ತು ಸಿಬ್ಬಂದಿ 
ಸುಧಾರಣೆ ಇಲಾಖೆಯ ಆದೇಶವನ್ನು ಉಲ್ಲೇಖಿಸಿ ನಿಯಮ 32 ರಡಿಯಲ್ಲಿ ಪ್ರಭಾರದಲ್ಲಿರಿಸಿ 
ತಾತ್ಕಾಲಿಕ (ನಿಬಂಧನೆಗೊಳಪಟ್ಟಿ) ಪದೋನ್ನತಿ ನೀಡಿರುವ ಮಾದರಿಯಲ್ಲಿ 
ಗ್ರಾಮೀಣಾಭಿವೃದ್ಧಿ ಇಲಾಖೆಯಡಿಯಲ್ಲಿ ಖಾಲಿ ಇರುವ ಸಹಾಯಕ ನಿರ್ದೇಶಕರ ಹುದ್ದೆಗೆ 
ಪದೋನ್ನತಿ ನೀಡಲು ಸರ್ಕಾರಕ್ಕೆ ಇರುವ ತೊಡಕುಗಳೇನು ; (ಸಂಪೂರ್ಣ ವಿವರ 
ನೀಡುವುದು) 


(ಈ) ಮಾನ್ಯ ಉಚ್ಛ ನ್ಯಾಯಾಲಯದಿಂದ ಪ್ರಕರಣ wP26196/2019 ರ ಪ್ರಕಾರ ನೀಡಿರುವ 
ಆದೇಶದಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಡಿಯಲ್ಲಿ ಇರುವ ಜ್ಯೀಷ್ಠತಾ ಪಟ್ಟೆಯಲ್ಲಿ 
ಯಥಾಸ್ಥಿತಿ (5tatus Quಂ) ಕಾಪಾಡುವಂತೆ ಸೂಚನೆ ನೀಡಲಾಗಿದೆಯೇ; ನೀಡಿದ್ದಲ್ಲಿ, ಸದರಿ 
ಆದೇಶದನ್ವಯ ಅರ್ಹ ಪಂಚಾಯತಿ ಅಭಿವೃದ್ದಿ ಅಧಿಕಾರಿಗಳಿಗೆ ನಿಬಂಧನೆಗೊಳ ಪಟ್ಟ 
ನಿಯಮ 32 ರಡಿಯಲ್ಲಿ ಸಹಾಯಕ ನಿರ್ದೇಶಕರ ಹುದೆಗೆ ಪದೋನ್ನತಿ ನೀಡಲು ಸರ್ಕಾರ 
ಜಿ:೦ತನೆ ನಡೆಸಿದೆಯೇ? (ವಿವರ ನೀಡುವುದು) 


